ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಕಾರ್ಮಿಕರ ಕೇಮಾಬಿವೃದ್ದಿ ನಿಧಿಯ ಕುರಿತು 
ಶ್ರೀ ಕೆ.ಎ. ತಿಷ್ಟೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
447 (545) ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆಯಿಂದ ಪ್ರಸ್ತುತ ಜಾರಿ ಮಾಡಲಾಗುತ್ತಿರುವ ರಾಜ್ಯ ಮತ್ತು ಕೇಂದ್ರ 
ಸರ್ಕಾರದ ಯೋಜನೆಗಳು ಯಾವುವು; 


(ಆ) ರಾಜ್ಯದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರ ಕ್ಷೇಮಾಭಿವೃದ್ದಿ 
ಕಾಯಿದೆ-1996ರ ಅಡ (Building and Others Construction Workers Welfare Cess Act, 1996) 
ಇದುವರೆವಿಗೂ ಸೆಸ್‌ ರೂಪದಲ್ಲಿ ಸಂಗ್ರಹವಾಗಿರುವ ಹಣವೆಷ್ಟು; (ಮಾಹಿತಿ ನೀಡುವುದು) 


(ಇ) ಈ ಹಣವನ್ನು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕೇಮಾಭಿವೃದ್ಧಿಗೆ ಬಳಸಲಾಗುತಿದೆಯೇ ; 


(ಈ) ಹಾಗಿದ್ದಲ್ಲಿ, ಯಾವ ಯಾವ ಯೋಜನೆಯಡಿಯಲ್ಲಿ (ಸ್ನೀಮ್‌) ಈ ಹಣವನ್ನು ಬಳಸಲಾಗುತ್ತಿದೆ ; (ಈ 


(a 


ಬಗ್ಗೆ ಯೋಜನಾವಾರು (ಸ್ಮೀಮ್‌) ವಿವರ ನೀಡುವುದು) 


(ಉ) ಕರ್ನಾಟಿಕ ರಾಜ್ಯ ಕಟ್ಟಿಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ದಿ ಮಂಡಳಿಯನ್ನು 
(Building and Others Construction Welfare Board) ಯಾವಾಗ ರಚನೆ ಮಾಡಲಾಗಿದೆ ; (ಈ 
ಮಂಡಳಿಯಲ್ಲಿ ಇರುವ ಸದಸ್ಯರುಗಳ ವಿವರ ನೀಡುವುದು) ಮತ್ತು ಇದುವರೆವಿಗೂ ಈ ಮಂಡಳಿಯು 
ಎಷ್ಟು ಸಭೆಗಳನ್ನು ನಡೆಸಿ, ಕಾರ್ಮಿಕರ ಅಭಿವೃದ್ಧಿಗೆ ಯೋಜನಾವಾರು (ಸ್ಮೀಮ್‌ವಾರು) ಎಷ್ಟು 
ಹಣವನ್ನು ಬಿಡುಗಡೆ ಮಾಡಿದೆ ಹಾಗೂ ಅನುಷ್ಠಾನಗೊಳಿಸವುದು ಎಷ್ಟು? 


